ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 197 
ಸದಸ್ಯರ ಹೆಸರು : ಶ್ರೀ ಸಿ.ಎನ್‌. ಮಂಜೇಗೌಡ (ಸ್ಲಳೀಯ 
ಸಂಸ್ಥೆಗಳ ಕ್ಷೇತ್ರ) 
. ಉತ್ತರಿಸಬೇಕಾದ ದಿನಾಂಕ 16.02.2024. 
ಉತ್ತರಿಸುವ ಸಚಿವರು : ಮಾನ್ಯ ಕಂದಾಯಸಚಿವರು 


ಉತ್ತರ 

2021ನೇ ಸಾಲಿನ ಜುಲೈ, ಆಗಸ್ಟ್‌, ಅಕ್ಟೋಬರ್‌ ಮತ್ತು ನವೆಂಬರ್‌ 
ಮಾಹೆಯಲ್ಲಿ ಉಂಟಾದ ಅತಿವೃಷ್ಟಿ/ಪ್ರವಾಹದಿಂದ ನೀರು ನುಗ್ಗಿ ಬಟ್ಟೆ 
ಬರೆ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಕಳೆದಕೊಂಡ 
ಸಂತ್ರಸ್ಮರಿಗೆ ಕೇಂದ್ರ ಸರ್ಕಾರದ 5ಔ೯್ವ/NDR್ಗ್ಛ ಮಾರ್ಗಸೂಚಿಯನ್ವಯ 
ರೂ.3,800/-ಗಳನ್ನು ವಿಗಧಿಪಡಿಸಿದ್ದು, ಇದರ ಜೊತೆ ರಾಜ್ಯ 
ಸರ್ಕಾರದಿಂದ ರೂ.6200/-ಗಳನ್ನು ಸೇರಿ ಒಟ್ಟು ರೂ.10 ,000/- ದಂತೆ 
85,862 ಕುಟುಂಬಗಳಿಗೆ. -ರೂ.8586.20ಲಕ್ಷಗಳನ್ನು ಪಾವತಿಸಲಾಗಿದೆ. 
ಜಿಲ್ಲಾವಾರು ವಿವರ ಅಸುಬಂಧದಲ್ಲಿ ಒದಗಿಸಿದೆ. 


(ಅ). 2021-22ನೇ: ಸಾಲಿನಲ್ಲಿ ಭಾರೀ 
ಮಳೆ ಮತ್ತು . ಪ್ರವಾಹದಿಂದಾಗಿ 
ಮನೆಗಳಿಗೆ ನೀರು.ನುಗ್ನ್ಗಿ ಅವಾಂತರಕ್ಕೆ 
ಸಿಲುಕಿದ್ದ ಕುಟುಂಬಗಳಿಗೆ ನೀಡಿರುವ 
ಪರಿಹಾರದ ಮೊತ್ತವೆಷ್ಟು: ಈ ಬಗ್ಗೆ 
ಕುಟುಂಬಗಳು ನೀಡಿರುವ ಪರಿಹಾರ 
ಮೊತ್ತವೆಷ್ಟು; (ಮಾಹಿತಿಯನ್ನು 
ಜಿಲ್ಲಾವಾರು ಸಲ್ಲಿಸುವುದು). 

(ಆ) ಸಂಪೂರ್ಣ ಮನೆ ಕಳೆದುಕೊಂಡ 
ಕುಟುಂಬದವರಿಗೆ ಕೇವಲ 10 ಸಾವಿರ, 
25 ಸಾವಿರ, 50::ಸಾವಿರ ರೂ.ಗಳ 
ಪರಿಹಾರ ನೀಡಿದರೆ ಸಂತ್ರಸ್ಕರು 
ಸುರಕ್ಷಿತ ಸೂರು .' ಕಟ್ಟಿಕೊಳ್ಳಲು 
ಸಾಧ್ಯವೆ; ಈ ಮೊತ್ತವನ್ನು 
ಹೆಚ್ಚಿಸಲು ಸರ್ಕಾರ ಕ್ರಮ 
ತೆಗೆದುಕೊಳ್ಳುವುದೆ; (ಮಾಹಿತಿ 
ನೀಡುವುದು) 


ಸರ್ಕಾರದ. ಆದೇಶ ಸಂಖ್ಯ: ಕಂಇ 336 ಟಿಎನ್‌ಆರ್‌ 2021, 
ದಿನಾಂಕ:12.08.2021ರಂತೆ 2021ನೇ ಸಾಲಿನ ಜುಲೈ, ಆಗಸ್ಟ್‌ 
ಅಕ್ಸ್ಕೋಬರ್‌ ಮತ್ತು ನವೆಂಬರ್‌ ಮಾಹೆಯಲ್ಲಿ ಉಂಟಾದ 
ಪ್ರವಾಹದಿಂದ ಮನೆ ಹಾನಿಯಾದ ಸಂತ್ರಸ್ಮರಿಗೆ ಕೇಂದ್ರ ಸರ್ಕಾರದಿಂದ 
ವಿಗದಿಪಡಿಸಿರುವ ದರಕ್ಕಿಂತ ಈ ಕೆಳಕಂಡ ಸಪರಿಷ್ಟತ ದರದಲ್ಲಿ 
ಪರಿಹಾರ ಪಾವತಿಸಲಾಗಿದೆ. 


ಹೆಚ್ಚುವರಿ ದರ 


ರೂ.4,04,900/- 
ರೂ.2049,00/- 


ಒಟ್ಟು 


ರೂ.500 ಲಕ್ಷ 
ರೂ.300 ಲಕ್ಷ 
ರೂ.50,000/- 


ರೂ.95,100/- 
ರೂ.95,100/- 
ರೂ.5,200/- 


ತೀವ್ರ ಮನೆ ಹಾನಿ 


(ಇ) ಭಾರೀ ಮಳೆಯಿಂದಾಗಿ ಮನೆ | 2021-22ನೇ 'ಸಾಲಿನಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದಾಗಿ 85,862 
ಕಳೆದುಕೊಂಡ ಸರ್ಕಾರದ | ಮನೆಗಳಿಗೆ ವಿರು ನುಗ್ಗಿ ಬಟ್ಟೆ ಬರೆ ಹಾಗೂ ಗೃಹೋಪಯೋಗಿ 
ಸಮೀಜ್ಲೆಯಂತೆ 85,860 | ವಸ್ತುಗಳನ್ನು ಕಳೆದುಕೊಂಡ ಅರ್ಹ ಸಂತ್ರಸ್ಮರಿಗೆ ತಲಾ ರೂ.10,000/- 
ಕುಟುಂಬಗಳಿಗೆ ಸಂಪೂರ್ಣವಾಗಿ | ದಂತೆ ಪರಿಹಾರವನ್ನು ಸಂಪೂರ್ಣವಾಗಿ ಪಾವತಿಸಲಾಗಿದೆ. 
ಪರಿಹಾರವನ್ನು ಒದಗಿಸಲಾಗಿದೆಯೇ; 

ಇಲ್ಲದಿದ್ದಲ್ಲಿ ಬಾಕಿ ಪರಿಹಾರದ 

ಮೊತ್ತವನ್ನು ಎಷ್ಟು ದಿವಸದೊಳಗಾಗಿ 

ವಿತರಣೆ ಮಾಡಲಾಗುವುದು: ಈ ಬಗ್ಗೆ 

ಸರ್ಕಾರ ಕೈಗೊಂಡ ಕ್ರಮಗಳೇನು? 

(ಮಾಹಿತಿ ನೀಡುವುದು) 


ಕಂಇ 51 ಟೆಎನ್‌ಆರ್‌ 2022 9 ಪಾ 
| (ಆರ್‌. ಅಶೋಕ) 


ಕಂದಾಯ ಸಚಿವರು 


ವಿಧಾನ ಪರಿಷತ್ತಿನ ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:197ಕೆ ಅನುಬಂಧ 


ನೆರೆ ಸಂತ್ರಸ್ಥರ ಗೃಹೋಪಯೋಗಿ 
ud ವಸ್ತುಗಳ ಹಾನಿಗೆ ಬಿಡುಗಡೆಯಾದ ಮೊತ್ತ 
i: ಸಂತ್ರಸ್ಮ (SDRF@| AddiSDRF 
ಕುಟುಂಬಗಳು | 3800 @6200 


ಬಾಗಲಕೋಟಿ 5246 325.25 
056 


4185.68 


67511 
ಬೆಂಗಳೂರು(ಗ್ರಾ) 


2565.42 


ಬೌಗಳೂರುವು 
73 


2.71 4.53 


ಚಾಮರಾಜನಗರ 


47.50 | 77.50 


.ಚಿಕೃಬಳ್ಮಾಪುರ 1250 
ಚಿಕ್ಕಮಗಳೂರು 
ಸೆ 


MN 
fey 


4 


ped 


] 


18.60 
3.78 
8.87 
1.80 

44.02 

62.00 


55 
300 
143 
29 

710 


g 
tl 
[) 


- 
Fe] 


Ww 
Nm 
ny 


ಿ 10 
ಇಸಿ 

22 462 
ರಾಯಷೂರು 

1 
7 
asa 
"| ವಿಜಯಪುರ | 
7 
sesso — 


ಒಟ್ಟು 


Ww | a 
o o Sia lu NS h p 
[0 { clel[=» |w } 
[ [ವ 818 51S SS [7 [= 


17.56. 
00. 
00 
437 
103 


[e) 


¢ B lolo lo w ಈ 
k= KAN ¢ 


0} 
7:13 


[= 


{ 
ಖು |. 
Slolslel- 
Uw : Ww |o-lm 
[3 [AE Po Kj 


330.07 


INI |N]MjN|M]N [SN] pol 
OO A MN UW A&W [oe] wm 


wy 
ಟ 


g 


85862 | 3262. 


ಬ 
[) 


